ಈ ಟ್ಟ | (4 
ನ ಕ ॥₹ೌಾಷ್ಗಾು 
ದ್ರ ಹಸೆ 
೯ ೯೭೯«(ರ6((್ಡ್ಕ1್ಡ6% 5  ೃ  ್ವ್ಫ್ಸ ರ್‌ 


0 6 EN 


ಹಾ.ಮಾ.ನಾಯಕ 


ಎಚ್‌. ನರಸಿಂಹಯ್ಯ 
ಜಿ. ನಾರಾಯಣ 
- “ಎಲ್‌. ಎಸ್‌. ಶೇಷಗಿರಿರಾವ್‌ 
ಶಾಂತರಸ 
ಕೆ. ವಿ. ಸುಬ್ಬಣ್ಣ 
ಗೊ. ರು. ಚನ್ನಬಸಪ್ಪ 
ಪಿ. ಎಸ್‌. ಶಂಕರ್‌ 
ಶಿವಶಂಕರ ಹಿರೇಮಠ 
ಆರ್‌. ಎಸ್‌. ರಾಜಾರಾಮ್‌ 
ಶ್ರೀಮತಿ ಎಲ್‌. ಜಿ. ಸುಮಿತ್ರ 


ಕ್‌ ಸಂಪಾದಕ ಸಮಿತಿ 


ಶ್ರೀಯುತರಾದ 
ಎಸ್‌. ಜಿ. ನಾಗಲೋಟಿಮಠ 
ಕೆವಿ. ನಾರಾಯಣ 
ಪುರುಷೋತ್ತಮ ಬಿಳಿಮಲೆ 
ಕರೀಗೌಡ ಬೀಚನಹಳ್ಳಿ 
ಅಮೃತ ಸೋಮೇಶ್ಚರ 
ಸಿ. ಆರ್‌. ಚಂದ್ರಶೇಖರ್‌ 
ಜಿ. ಎ. ಶ್ರೀಧರ 
ಲಿಂಗದೇವರು ಹಳೆಮನೆ 
ಭ. ಮಲ್ಲಿಕಾರ್ಜುನ 
ಮಹಾಬಲೇಶ್ಚರರಾವ್‌ 
ಭಕ್ತಪ್ಪಿಯ 
ಎಂ. ಪಿ. ಪರಮಶೇಖರಯ್ಯ 
ಶ್ರೀಮತಿ ಉಷಾ ರಾಂಕುಮಾರ್‌ 


ಡಾ... 


Ill 


No.015559 


॥| 


ACC. 


ಇ 
ಇ 
ಡೆ 
4 
p 
| 
ತೆ 
ped 
೧ 
0 
AL 
೧ 
4 
p 
ಆಗಿ 
೫ 
A 


| 


A 


4 


ಪ್ರಸಾರಂಗ 


[ವಿದ್ಯಾಲಯ 


ಕನ್ನಡ 


ಹಂಪಿ ೫೮೩ ೨೧೧ 


ಚಾಮರಾಜಪೇಟೆ 4 
ಬೆಂಗಳೂರು - ೧೮ 
ದೂರವಾಣಿ ' ೬೬೧೩೧೨೩ 


PEO Ne 


% ಪ್ರಾಣಿಗಳನ್ನು ಮನುಷ್ಕರ ಜತೆ ಹೋಲಿಸಿದಾಗ ನಮಗೆ ಕೆಲವು 
ಸ ವೃತ್ಕಾಸಗಳು ಕಾಣಿಸುತ್ತವೆ. ಮನುಷ್ಯ ನಗಬಲ್ಲ. ಮನುಷ್ಯ ಮಾತನಾಡಬಲ್ಲ. 
ಅವನು ತನ್ನ ಬುದ್ಧಿಶಕ್ತಿಯ ಬಲದಿಂದ ಹೊಸ ಸಂಶೋಧನೆಗಳನ್ನು ಮಾಡಬಲ್ಲ. 
ಈ ಯಾವ ಕೆಲಸಗಳನ್ನೂ ಪ್ರಾಣಿಪಕ್ಷಿಗಳು ಮಾಡಲಾರವು. ನೋಡಿ, ಕಾಗೆ 
ಶತಮಾನಗಳ ಹಿಂದೆ ಹೇಗೆ ಗೂಡು ಕಟ್ಟುತ್ತಿತ್ತೋ ಈಗಲೂ ಹಾಗೆಯೇ ಕಟ್ಟುತ್ತಿದೆ. 
ಆದರೆ ಮನುಷ್ಯ? ಗುಹೆಗಳಲ್ಲಿ ವಾಸಿಸುತ್ತಿದ್ದ. ಈಗ ಗಗನ ಚುಂಬಿಗಳಲ್ಲಿ 
ವಾಸಮಾಡುತ್ತಿದ್ದಾನೆ. ಪ್ರಾಣಿ ಮತ್ತು ಮನುಷ್ಯರಲ್ಲಿ ಮತ್ತೂ ಒಂದು ವ್ಮತ್ಕಾಸವಿದೆ. 
ಮನುಷ್ಯ ತಾನು ಮಾಡುವ ಎಲ್ಲ ಕೆಲಸಗಳಿಗೆ ತನ್ನ ಕೈಯನ್ನು ಬಳಸಬಲ್ಲ. 
ಪ್ರಾಣಿಗಳಿಗೆ ಕೈ ಇಲ್ಲ. ಆದರೆ ತಮ್ಮ ಮುಂಗಾಲನ್ನು ಪ್ರಾಣಿಗಳು 'ಕೈಗಳ ಹಾಗೆ 
ಬಳಸೋದುಂಟು. 


NS 
1 


ಅಳಿಲು ಹಣ್ಣನ್ನು ಮುಂಗಾಲಲ್ಲಿ ಹಿಡಿದು ತಿನ್ನುತ್ತದೆ. ಹುಲಿ, ಚಿರತೆ, 
ಸಿಂಹಗಳು ಮುಂಗಾಲಿನಿಂದ ತಮ್ಮ ಆಹಾರವನ್ನು ಹಿಡಿದುಕೊಳ್ಳುತ್ತವೆ. ನಾಯಿ 
ಮುಂಗಾಲನ್ನು ಚಾಚಿ ತನ್ನ ಪ್ರೀತಿಯನ್ನು ತೋರಿಸುತ್ತದೆ. ನಾಲ್ಕು ಕಾಲು ಇರೋ 
ಎಲ್ಲ ಪ್ರಾಣಿಗಳೂ ಹೀಗೆ ಮುಂಗಾಲುಗಳನ್ನು ಉಪಯೋಗಿಸುತ್ತವೆ. ಎರಡೇ ಕಾಲು 
ಇರೋ ಪಕ್ಷಿಗಳಿಗೆ ಆ ಅನುಕೂಲತೆ ಇಲ್ಲ. ಕೋತಿ ತನ್ನ ಮುಂಗಾಲುಗಳನ್ನು ಬೇರೆ 
ಬೇರೆ ರೀತಿಯಲ್ಲಿ ಉಪಯೋಗಿಸುತ್ತದೆ. ಕೋತಿ ಮಾನವನ ಮೂಲವಂಶಜ 
ಅನ್ನುತ್ತಾರೆ. ಹೀಗಾಗಿ ಮಾನವ ತನ್ನ ಎರಡೂ ಕೈಗಳ ಉಪಯೋಗವನ್ನು ಚೆನ್ನಾಗಿ 
ತಿಳಿದುಕೊಂಡಿದ್ದಾನೆ. | 


ಜಾದು ಮಾಡುವವರು ಯಾವುದೋ ದೇವತೆಯನ್ನು ವಶಮಾಡಿಕೊಂಡಿ 
ರುತ್ತಾರೆ ಅಂತ : ಹೇಳೋದನ್ನ ಕೇಳಿರಬಹುದು. ಆದರೆ ಈ ಮಾತು ಸುಳ್ಳು. 
ಅವರು ಮಾಡೋದೆಲ್ಲ ಕೈ ಚಳಕ. ಕೈಯನ್ನೂ ಬೆರಳುಗಳನ್ನೂ ಚುರುಕಿನಿಂದ 
ಚಲಿಸುವುದರ ಮೂಲಕ ಅವರು ಅದ್ಭುತವನ್ನು ಮಾಡಿ ತೋರಿಸುತ್ತಾರೆ. ಕೈ 
ಬೊಗಸೇನಲ್ಲಿ ಒಂದು ಚಿಟಕಿ ಮಣ್ಣು ಹಾಕಿ ರೂಪಾಯಿ ನಾಣ್ಯವನ್ನು ಮೇಲೆ 
ಚಿಮ್ಮುತ್ತಾರೆ. ಇಸ್ಪೀಟ್‌ ಎಲೆಯನ್ನು ಮಾಯ ಮಾಡುತ್ತಾರೆ. ಇದೆಲ್ಲ ಕ್ಕೆ 
ಚಳಕ. ಇದನ್ನು ಎಲ್ಲರ ಕೈಯಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಜಾಣ್ಮೆ 
ಬೇಕು. ಚಾಕಚಕ್ಕತೆ ಬೇಕು. ಬಹಳ ಮುಖ್ಯವಾಗಿ ಕುಶಲತೆ ಬೇಕು. 


ಈ ಜಾದೂಗಾರನ ಹಾಗೇ ಮತ್ತೂ ಕೆಲವರು ಕೈಯಿಂದ ಬೇರೆ 
ಕೆಲಸಗಳನ್ನು ಮಾಡಿ ತೋರಿಸುತ್ತಾರೆ. ಕೊಳಲು ನುಡಿಸೋದು, ವೀಣೆ 
ನುಡಿಸೋದು, ಸುಂದರವಾಗಿ ಹೂವಿನ ಮಾಲಿ ಪೋಣಸೋದು ಇತಾದಿ . ಅಷ್ಟೇ 
ಏಕೆ ? ವಿಗ್ರಹಗಳನ್ನು ರಚಿಸೋದು, ರಂಗೋಲಿಯನ್ನು ಎಳೆ ಎಳೆಯಾಗಿ 
ಬಿಡಿಸೋದು, ಚಿತ್ರರಚನೆ ಇವೆಲ್ಲ ಕುಶಲತೆಯ ಕೆಲಸಗಳೆ. 


ಈ ಕೆಲಸಗಳನ್ನು ಎಲ್ಲರೂ ಮಾಡುತ್ತಾರೆ ಅಂತ ಹೇಳಲಿಕ್ಕೆ. ಆಗೋದಿಲ್ಲ. 


ಡ್‌ 


ಆಯಾ ವಿಷಯದಲ್ಲಿ ತರಬೇತಿ ಪಡೆದವರು ಮಾಡಬಲ್ಲ ಕೆಲಸಗಳು ಇವು. 


€೨ kf 


ಮಣ್ಣಿನಿಂದ ಮಡಕೆ ಮಾಡೋದು ಕೆಲವರಿಗೆ ಬರುತ್ತದೆ. ಆದರೆ ಈ ಮಡಕೆ 
ಮೇಲೆ ಚಿತ್ತಾರ ಬರೆಯೋದು ಎಲ್ಲರಿಗೂ ಬರೋದಿಲ್ಲ. ಲೋಹದಲ್ಲಿ ಪಾತ್ರೆಗಳನ್ನು 
ಮಾಡುತ್ತಾರೆ... ಇದೇ ಲೋಹದಲ್ಲಿ ವಿಗ್ರಹಗಳನ್ನು ಮಾಡೋದು ಕೆಲವರ ಹವ್ಯಾಸ. 
ಹೀಗೇನೇ ಮರದಿಂದ, ಮಣ್ಣಿಂದ ಕಲ್ಲಿನಿಂದ ಬೇರೆ ಬೇರೆ ವಸ್ತುಗಳಿಂದ 
ಕಲಾಕೃತಿಗಳನ್ನು ಮಾಡೋದು ಕೂಡ ಒಂದು ಕಲೆಯೆ ಈ ಕಲೆಯನ್ನು "ಕರಕುಶಲ : 
ಕಲೆ' ಅಂತ ಕರೀತಾರೆ... ಈ ಕಲಾಕೃತಿಗಳನ್ನು ಮಾಡಲಿಕ್ಕೆ ಬೇಕಾದ ವಸ್ತುಗಳನ್ನ : 
"ಕರಕುಶಲ ವಸ್ತುಗಳು' ಅಂತ ಕರೀತಾರೆ. 


ಮನುಷ್ಯ ತನ್ನ ಸುತ್ತ ಇರೋ ಸಾಮಗ್ರಿಗಳನ್ನೇ ಯಾವತ್ತೂ ಉಪ 
ಯೋಗಿಸುತ್ತಾ ಬಂದಿದ್ದಾನೆ. ಗುಹೆಗಳಲ್ಲಿ ವಾಸ ಮಾಡುತ್ತಿದ್ದೋನು ಕಲ್ಲಿನಿಂದ 
ಆಯುಧಗಳನ್ನು ಮಾಡಿಕೊಂಡ. - ಕ್ರಮೇಣ ಮರವನ್ನು ಬಳಕೆಗೆ ತಂದು ಕೊಂಡ. 
ಕಲ್ಲನ್ನು ಕೆತ್ತಿದ. ಮಣ್ಣನ್ನ ಮುದ್ದೆ ಮಾಡಿ ಮಡಕೆ ಮಾಡಿದ. ನಿಧಾನವಾಗಿ 
ನಯವಾದ ಸಲಕರಣೆಗಳನ್ನು ಸಿದ್ದಪಡಿಸಿಕೊಂಡ. ಮರದ ಕೆತ್ತನೆ ಪ್ರಾರಂಭಿಸಿದಾಗ 
ಮರದಲ್ಲೇ ಉತ್ತಮವಾದ ಮರಗಳನ್ನು ಹುಡುಕಿದ. ಕೆತ್ತನೆ ಕೆಲಸಕ್ಕೆ ಮರ, ಕಲ್ಲು 
ಬಿಟ್ಟು ಬೇರೆ ಏನಾದರೂ ಸಿಗಬಹುದೇ ಎಂದು ನೋಡಿದ. ಕಾಡಿನಲ್ಲಿ ಬೆಳೀತಾ 
ಇದ್ದ ಇತರೆ ವಸ್ತುಗಳನ್ನು ಹುಡುಕಿದ. ಆಗ ಆವನಿಗೆ ಸಿಕ್ಕಿದ್ದು ದಂತ ಗಂಧ 
ಬಿದಿರು. 


ದಂತ ಗಂಧ ಬಿದಿರು ಮೂರೂ ಕಾಡಿನ ಉತ್ಪನ್ನಗಳೇ. 


| | ದಂತ 


ಈ 


ಭಾರತ ಮತ್ತು ಆಫ್ರಿಕಾ ದೇಶಗಳು ಆನೆಗಳಿಗೆ ಪ್ರಖ್ಯಾತವಾದುವು. 


ಆನೆಗಳು ಸಸ್ಮಾಹಾರಿ ಜೀವಿಗಳು. ಆದರೆ 
ಮಾನವ ಇವುಗಳ ಮೂಲಕ ಕಷ್ಟಕರವೆನಿಸುವ 


ಪ್ರಾಣಿಗಳಲ್ಲಿಯೇ ಬಲಿಷ್ಠವಾದವು. 
ಕೆಲಸಗಳನ್ನು ಮಾಡಿಸುತ್ತ ಬಂದಿದ್ದಾನೆ. 


ಇದರ ದಂತಕ್ಕೂ ಬೆಲೆ ಇದೆ. ಆನೆ ಸತ್ತ ನಂತರ ಇದರ ದಂತ 


ದೊರೆಯುತ್ತದೆ. ಈ ಕಾರಣದಿಂದಾಗಿ " 


ಸಾವಿರ' ಎಂಬ ಗಾದೆ ಹುಟ್ಟಿಕೊಂಡಿದೆ. 


"ಆನೆ. ಇದ್ದರೂ ಸಾವಿರ, ಸತ್ತರೂ 


ಆನೆ ಆರರಿಂದ ಹನ್ನೊಂದು ಅಡಿಗಳಷ್ಟು ಎತ್ತರವಾಗಿರುತ್ತದೆ. ಇದರ 
ತೂಕ ಏಳು ಸಾವಿರದಿಂದ ಒಂಬತ್ತು ಸಾವಿರ ಪೌಂಡ್‌. ಸಾಮಾನ್ಯವಾಗಿ ಇದರ 


ದಂತ ಆರು ಅಡಿಗಳಷ್ಟು ಉದ್ದವಿರುತ್ತದೆ. 
ಕೋರೆದಾಡೆಗಳು. ಇದರ ತೂಕ 
ಸುಮಾರು ನೂರಾ ಐವತ್ತು ಪೌಂಡ್‌. 
ಇದು ತಿಳಿಹಳದಿ ಬಣ್ಣದ್ದಾಗಿರುತ್ತದೆ. 
ಇದು ಎಲುಬೂ ಅಲ್ಲ. ಕೊಂಬೂ 
ಅಲ್ಲ. ಇದರದ್ದೇ ಒಂದು ವಿಶೇಷ. 
ಇದು ಗಟ್ಟಿಯಾದರೂ ಕಬ್ಬಿಣದ 
ಚಾಣಗಳ ಪಾಲಿಗೆ ಮೆದು. 


ಆನೆಯ ದಂತವನ್ನು 
ಕೆತ್ತನೆಯ ಕೆಲಸಗಳಿಗೆ ಬಳಸುವುದು 
ಹಿಂದಿನಿಂದಲೂ ನಡೆದು ಬಂದಿದೆ. 
ಚೀನಾ, ಜಪಾನ್‌, ಈಜಿಪ್ಟ್‌ 
ಬೆಬಿಲೋನಿಯ ದೇಶಗಳಲ್ಲಿ ಪ್ರಾಚೀನ 
ದಂತದ ಕಲಾಕೃತಿಗಳನ್ನು ನೋಡ 


ಆನೆಯ ದಂತವೆಂದರೆ ಅದರ ಎರಡು 


ದಂತದ ಫಲಕ 


ಬಹುದು. ಮೂರು ಸಾವಿರ ವಷ ತೆ ಗಳಿಂದ ' ' ಮಾ 
ಬಂದಿರುವವರು ಚೀನಾ ದೇಶದವರು. ಚೀನಾ los ಶದವರ ದಂತದ ಕೆತ್ತನೆ. 
ನಾಜೂಕಿನದು. ಇಡೀ ಒಂದು ಕೋರೆ ದಾಡಿಯನ್ನೇ ಒಳಗೆಲ ದ 
ಟೊಳ್ಳಾಗಿಸಿ ಹೊರಗವಚದ ಮೇಲೆ ಸುಂದರ ಟಾ ಓೊಂದನ್ನು ಇವರು 
ಕೆತ್ತಿರುವುದುಂಟು. ಚೀನಾದ ಓರ್ವ ವೃದ್ಧ ಭಿಕ್ಷು. ಅವನ ಸುತ್ತ ತ್ರ ಅವನೆ. 
ಶಿಷ್ಕರು. ಹಬ್ಬಿರುವ ಬಳ್ಳಿಗಳು. ಪ್ರಾಣಿ ಪಕ್ಷಿಗಳು. ಮರ ಗುಡ್ಡ. ಇದನ್ನೆಲ್ಲ 
ಒಂದೇ ದಂತದಲ್ಲಿ ಒಳಗಿನ ತಿರುಳು ತೆಗೆದು ಮಾಡಿದ್ದಾರೆ. ಎಲ್ಲೂ ತಪ್ಪಿಲ್ಲ. 


ಒಂದೂ ಕುಂದಿಲ್ಲ. ಇದನ್ನೇ ""ಕರಕುಶಲತೆ'' ಅನ್ನುವುದು. | 


ಜಪಾನ್‌ ದೇಶದವರೂ ಕೂಡ ಈ ಕಾರ್ಯದಲ್ಲಿ ಮುಂದೆಯಿದ್ದಾರೆ. 


ಆಫ್ರಿಕಾ ದೇಶದ ದಂತಕ್ಕೆ ವಿದೇಶಗಳಲ್ಲಿ ತುಂಬಾ ಬೇಡಿಕೆ. ಆಫ್ರಿಕಾ 
ದೇಶದ ದಂತ ಅಚ್ಚಬಿಳಿ ಬಣ್ಣದ್ದಾಗಿರುತ್ತದೆ. | 


ಭಾರತಕ್ಕೆ ಬಂದರೆ ಕೇರಳ, ರಾಜಸ್ಥಾನ, ಗುಜರಾತ, ಪಂಜಾಬ್‌ಗಳಲ್ಲಿ 
ದಂತವನ್ನು ಬಳಸುತ್ತಾರೆ. ಕೇರಳದ ಕಲಾವಿದರು ದಂತದ ಚಿತ್ತಾಕರ್ಷಕ 
ವಸ್ತುಗಳನ್ನು ತಯಾರಿಸುತ್ತಾರೆ. ದಂತದ ಫಲಕಗಳ ಮೇಲೆ ಆಕರ್ಷಕ ಚಿತ್ರಗಳನ್ನು 
ಇವರು ಬರೆಯುತ್ತಾರೆ. ಬಳೆ, ಉಂಗುರ, ಸೆಂಟ್‌ಬಾಟಲಿಗಳನ್ನು ದೆಹಲಿಯ 
ಕಲಾವಿದರು ದಂತದಿಂದ ತಯಾರಿಸುತ್ತಾರೆ. ಪಂಜಾಬಿನಿಂದ ದಂತದ ವಸ್ತುಗಳು 
ವಿದೇಶಕ್ಕೂ ಹೋಗುತ್ತವೆ. | 


ಕರ್ನಾಟಕದಲ್ಲಿ ದಂತದ ಕೆಲಸ ಹಿಂದಿನಿಂದಲೂ ನಡೆದುಕೊಂಡು 
ಬಂದಿದೆ. ವಿಶೇಷವಾಗಿ ಇಲ್ಲಿಯ ರಾಜ ಮಹಾರಾಜರುಗಳು ಇದರ ಪ್ರೋತ್ಸಾಹಕ 
ರಾಗಿದ್ದರು. ಅರಮನೆಗಳಲ್ಲಿ ಇದ್ದ ಆನೆಗಳು. ಸತ್ತನಂತರ ಅವುಗಳ ದಂತಗಳಿಂದ 


ಕಲಾಕೃತಿಗಳನ್ನು ಕೆತ್ತಿಸುತ್ತಿದ್ದರು. ಕರ್ನಾಟಕದ ಮಠಗಳಲ್ಲೂ ಆನೆಗಳು ಇರುತ್ತಿದ್ದವು. 
ಮಠಗಳಲ್ಲೂ ದಂತದ ಕೆತ್ತನೆ ಕೆಲಸಗಳನ್ನು ಮಾಡಿಸಿದ ಉದಾಹರಣೆಗಳಿವೆ. 


ಎ 


| 


| 


ಗುಜರಾತ ದೇಶದಲ್ಲಿ ಬ್ರಹ್ಮಕ್ಸತ್ರಿಯ ಎಂಬ ಒಂದು ಜನಾಂಗವಿದೆ. 
ಇವರು ದಂತದ ವಸ್ತುಗಳನ್ನು ನಿರ್ಮಿಸುತ್ತಾರೆ. ಕರ್ನಾಟಕದಲ್ಲಿ ಗುಡಿಗಾರರಿದ್ದಾರೆ. 
ಇವರು ಶ್ರೀಗಂಧ ಮತ್ತು ದಂತದಲ್ಲಿ ಅಮೂಲ್ಮ ಕಲಾಕೃತಿಗಳನ್ನು ರಚಿಸುತ್ತಾರೆ. 


ದಂತ ಎಂದರೆ ಆನೆಯ ಕೋರೆದಾಡೆ ಎಂದು ಮೊದಲೇ ಹೇಳಿದೆ. 
ಅಲ್ಲದೆ ಹೊರಗೆ ನಾವು ಕಾಣುವ ಭಾಗ ಮಾತ್ರ ಗಟ್ಟಿ. ಮಾಂಸದ ಒಳಗೆ 
ಸೇರಿಕೊಂಡಿರುವ ಭಾಗ ಟೊಳ್ಳು. ಹೀಗಾಗಿ ಹೊರಗಿನ ಭಾಗವನ್ನು ಕೆತ್ತನೆಗೆ 
ಉಪಯೋಗಿಸಿಕೊಳ್ಳಬಹುದು. 


ದಂತ ನಿಮಗೆ ಗೊತ್ತಿರುವ ಹಾಗೆ ತುಸು ಬಾಗಿಕೊಂಡಿರುತ್ತದೆ. 
ದುಂಡಗಿರುತ್ತದೆ. ಮೇಲೆ ದಪ್ಪವಾಗಿ ತುದಿಯಕಡೆ ಹೋದ ಹಾಗೆ ಸಪೂರ ಇರುತ್ತದೆ. 
ಕೆತ್ತಬೇಕು ಎಂದಿರುವ ಆಕೃತಿಗೆ ಅನುಗುಣವಾಗಿ ಇದನ್ನು ಕತ್ತರಿಸುತ್ತಾರೆ. ಉದ್ದ, 
ಗಿಡ್ಡ ಚೌಕಾಕಾರದ ತುಂಡುಗಳನ್ನು ಮಾಡಿಕೊಳ್ಳುತ್ತಾರೆ. ಗೇಣಗಲದ ಹಲಗೆಗಳೆನ್ನೂ 
ಮಾಡಿಕೊಳ್ಳುವುದುಂಟು. 


ಈಗ ಮುಂದಿನ ಕೆಲಸ. ಕಲಾವಿದರು ದಂತದ ಈ ತುಂಡಿನ ಮೇಲೆ, 
ಹಲಗೆಯ ಮೇಲೆ ಪೆನ್ಸಿಲಿನಿಂದ ಚಿತ್ರ. ಬರೆಯುತ್ತಾರೆ. ಈ ಚಿತ್ರ ಮುಂದೆ ಅವರು 
ಚಿತ್ರ ಕೆತ್ತಬೇಕಾದ ವಿಗ್ರಹದ ಗಣಪತಿ, ಕೃಷ್ಣ, ಏಸುಕ್ರಿಸ್ತ, ಈಶ್ವರ ಮುಂತಾದ 
ಆಕಾರ ಅಲ್ಲಿ ಮೂಡುತ್ತದೆ. ನಂತರ ಸಣ್ಣ ಸಣ್ಣ ಚಾಣಗಳನ್ನು ತೆಗೆದುಕೊಂಡು 
ಅವರು ಕೆಲಸ ಮುಂದುವರಿಸುತ್ತಾರೆ. ಗುಡಿಗಾರರು ಈ ಚಾಣಗಳನ್ನು “ಚೀರ್ಣ' 


ಎಂದು ಕರೆಯುತ್ತಾರೆ. 


ಕೈಯಲ್ಲಿ ಲೇಖಣಿ ಹಿಡಿದ ಹಾಗೆ ಚೀರ್ಣ ಹಿಡಿದು ಗೆರೆಯ 
ಹೊರಭಾಗವನ್ನು ಮೃದುವಾಗಿ ಮಾಟುತ್ತಾರೆ. ದಂತ ರವೆರವೆಯಾಗಿ ಏಳುತ್ತದೆ. 
ಬೆಳ್ಳುಳ್ಳಿಯ ಸಿಪ್ಪೆಯಂತೆ ಹೊರ ಬರುತ್ತದೆ. ನಿಧಾನವಾಗಿ ದಂತದ ತುಂಡಿನಲ್ಲಿ 
ಒಂದು ವಿಗ್ರಹ ಕಾಣಿಸುತ್ತದೆ. ಅಸ್ಪಷ್ಟವಾಗಿ ಇದ್ದಿದ್ದು ಕ್ರಮೇಣ ಸ್ಪಷ್ಟವಾಗುತ್ತದೆ. 


ಪೆನ್ಸಿಲ್ಲನ ಗುರುತು ಅಳಿಸಿ ಹೋಗುತ್ತದೆ. ನಿದ. ಇಬ್ರೂ ಬೀರಿ 
ಸ ಸ್ಪ ಂಛ್ಳ0 ( ಅ 
ಕಣ್ಣು 8, ತುಟಿಗಳಿಲ್ಲ ಮೂಡುತ್ತವೆ. ತುಂಡಿನಂತಿದ್ದ ದಂತಕ್ಕೆ ಜೀವ ಬರ 


ದಂತದಿಂದ ಸಿಗರೇಟು ಪೆಟ್ಟಿಗೆ, ಬಳೆ, ಆಭರಣದ ಕರಂಡಕ "- ವಾಕಿಂಗ್‌ ಜೆ 
ಸ್ಟಿಕ್‌ ಮೊದಲಾದುವನ್ನು ಮಾಡುತ್ತಾರೆ. ಷ್ಠ 


ಕರ್ನಾಟಕದಲ್ಲಿ ಅತ್ಯಮೂಲ್ಯವಾದ ಒಂದು ದಂತದ ಸಿಂಹಾಸನವಿದೆ. 
ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಒಂದು ಮಠವಿದೆ. ಅದರ ಹೆಸರು 
ರಾಮಚಂದ್ರಾಪುರ ಮಠ. ಈ ಮಠದಲ್ಲಿದ್ದ ಆನೆಗಳು ಸತ್ತುಹೋದ ನಂತರ : 
ಸುಮಾರು ಎರಡು ನೂರು ಕೆ.ಜಿ. ದಂತವನ್ನು ಮಠದಲ್ಲಿ ಸಂಗ್ರಹಿಸಿ ಇಡಲಾಯಿತು. : 
ಈ ದಂತವನ್ನು ತೆಗೆದುಕೊಂಡು ಇಪ್ಪತ್ತು ಜನ ಗುಡಿಗಾರರು ಈ ಸಿಂಹಾಸನವನ್ನು : 
ಕೆತ್ತಿದ್ದಾರೆ. ಸಿಂಹಾಸನವನ್ನು ಮಾಡಿ ಮುಗಿಸಲು ತೆಗೆದುಕೊಂಡ : ಅವಧಿ ಹದಿನೆಂಟು : 
ವರುಷ. ಈ ಸಿಂಹಾಸನದ ಬೆಲೆ ಈಗ ಮೂರು ಕೋಟಿ ಎಂದು ಹೇಳುತ್ತಾರೆ. 


ದಿವಂಗತ ಮೂಡುಗೋಡು ಹಿರಣ್ಯಪ್ಪ ಸೊರಬ ತಾಲ್ಲೂಕಿನವರು. 
ಇವರನ್ನು ಆಚಾರ್ಯ ಪುರುಷರೆಂದು ಗುಡಿಗಾರರು ಕರೆಯುತ್ತಾರೆ. ಶ್ರೀಗಂಧದಲ್ಲಿ, 
ದಂತದಲ್ಲಿ ಕೆಲಸ ಮಾಡುವುದರಲ್ಲಿ ಇವರು ನಿಪುಣರು. ದಂತದ ಸಿಂಹಾಸನ 
ಇವರದ್ದೇ ಸೃಷ್ಟಿ. 


ಒಂದು ಪೀಠ. ಹಿಂದೆ ಪ್ರಭಾವಳಿಯಿಂದ ದಂತದ ಸಿಂಹಾಸನ ಕೂಡಿದೆ. 
ಪ್ರಭಾವಳಿಯಲ್ಲಿ ಪೀಠದ ಮೂರೂ ಕಡೆ ರಾಮಾಯಣ ಮಹಾಭಾರತವನ್ನು 
ಕೆತ್ತಲಾಗಿದೆ. ದಂತವನ್ನು ಫಲಕಗಳಂತೆ ಕತ್ತರಿಸಿಕೊಂಡು ಅದರ ಮೇಲೆ ಪೌರಾಣಿಕ 
ಪ್ರಸಂಗಗಳನ್ನ ಬಿಡಿಸಲಾಗಿದೆ. ತುಂಬಾ: ನಾಜೂಕಿನ, : ಸೂಕ್ಮ್ಮವಾದ ಕೆಲಸ. ಶ್ರೀರಾಮ 
ಪಟ್ಟಾಭಿಷೇಕ ಪ್ರಭಾವಳಿಯ ನಡುವಿನ ಫಲಕದಲ್ಲಿದೆ. 


ಶ್ರೀ ಮೂಡುಗೋಡು ಹಿರಣ್ಮಪ್ಪ - ಕೆತ್ತನೆ ಕಲಾವಿದ ಆಚಾರ್ಯ ಪುರುಷ 


ದಂತದ ಕಲಾಕೃತಿಗಳು ನೋಡಲೂ ಸಿಗುವುದಿಲ್ಲ. ಸಟಟ : ಹೋಲುವ 
348 ವಸ್ತುಗಳು : ಸತ್ತಿ ವೆ. “ಆದರೆ: ದಂತ ದಂತವೇ. ಅದಕ್ಕ ಸರಿಸಾಟಿಯಾಧ 


ಶ್ರೀಗಂಧ 


ಮೈಸೂರನ್ನು ಹಿಂದೆ ಗಂಧದ ಗೂಡು ಎಂದು ಕರೆಯುತ್ತಿದ್ದರು. 
ಮೈಸೂರು ಮಾಯವಾಗಿ ಈಗ ನಮ್ಮ ನಾಡು ಕರ್ನಾಟಕವಾಗಿದೆ. ಕರ್ನಾಟಕ ಕೂಡ 
ಈಗ ಗಂಧದ ಗೂಡೇ. 


ಮರಗಳಲ್ಲಿಯೇ ಶ್ರೀಗಂಧ ವಿಶೇಷವಾದದ್ದು. ಏಕೆಂದರೆ ಈ ಮಧ 
ಪರಿಮಳ ಬೀರುತ್ತದೆ. ಬೇರೆ ಕೆಲವು ಮರಗಳಿಂದ ಒಸರುವ ಅಂಟಿನಿಂದ, ಹಾಲಿ 
ನಿಂದ ಪರಿಮಳದ ವಸ್ತುಗಳನ್ನು ತಯಾರಿಸುತ್ತಾರೆ. ಈ ಮರ ಹಾಗಲ್ಲ. ಇಡೀ 
ಮರವೇ ಪರಿಮಳಯುಕ್ತ. | 


ಹೊರದೇಶಗಳಲ್ಲಿ. ಅಂದರೆ... ಇಂಡೋನೇಷಿಯ, ಆಸ್ಟ್ರೆಲಿಯಾ 
ಜಾವಾಗಳಲ್ಲಿಯೂ ಶ್ರೀಗಂಧ ಬೆಳೆಯುತ್ತದೆ. ಭಾರತದಲ್ಲಿ ತಮಿಳುನಾಡು, ಕೇರಳ, 
ಆಂಧ್ರಗಳಲ್ಲಿ ಶ್ರೀಗಂಧವನ್ನು ಬೆಳೆಯುತ್ತಾರೆ. ಆದರೆ ಈ ಎಲ್ಲ ರಾಜ್ಯಗಳಿಗಿಂತ 
ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀಗಂಧ ಬೆಳೆಯುವುದು ಕರ್ನಾಟಕದಲ್ಲಿ. 


ಶ್ರೀಗಂಧ ಬೆಳೆಯಲು ಯಾವುದೇ ಒಂದು ಬಗೆಯ ಮಣ್ಣು ಬೇಕೆಂದಿಲ್ಲ. 
ಇದು ಎರೆಮಣ್ಣಿನಲ್ಲಿ, ಚೌಳು ಭೂಮಿಯಲ್ಲೂ ಬೆಳೆಯುತ್ತದೆ. ದಟ್ಟವಾದ ಕಾಡಿನಲ್ಲಿ 
ಬೆಳೆಯುತ್ತದೆ. ಕುರುಚಲು ಗಿಡಗಳ ನಡುವೆ ಶ್ರೀಗಂಧ ಬೆಳೆಯುತ್ತದೆ. ಹೊಲದ 
ಹತ್ತಿರ, ಬಯಲಿನಲ್ಲಿ, ಹಳ್ಳದ ಸಮಿಾಪ ಬೆಳೆಯುತ್ತದೆ. ಶ್ರೀಗಂಧದ ಮರದ 
ಎತ್ತರ ಸಾಮಾನ್ಯವಾಗಿ ಇಪ್ಪತ್ತೈದು ಅಡಿ, ದಪ್ಪ ಮೂವತ್ತು ಅಂಗುಲ. ನಲವತ್ತು 
ಅಡಿ ಎತ್ತರದ ಮರಗಳೂ ದೊರಕಿವೆ. ಮರದ ನಡುವಣ ಭಾಗ, ಇದರ ಬೇರು 
ಗಳು ಸುವಾಸನೆಯಿಂದ ಕೂಡಿರುತ್ತವೆ. ಮರ ಹಳೆಯದಾದಷ್ಟೂ ಸುವಾಸನೆ ಹೆಚ್ಚು. 


ಕೋಗಿಲೆಗೂ ಶ್ರೀಗಂಧಕ್ಕೂ ಸ್ನೆಹ. ಹೇಗೆಂದರೆ ಶ್ರೀಗಂಧದ ಮರದಲ್ಲಿ 
ಬಿಡುವ ಹಣ್ಣುಗಳು ಕೋಗಿಲೆಗೆ ಪ್ರಿಯ. ಈ ಹಣ್ಣಿನ ಒಳಗಿನ ತಿರುಳನ್ನು ಕೋಗಿಲೆ 


೧೨ 


8 


ಶ್ರೀಗಂಧದ ಬೀಸಣಿಕೆ 


012೨559 


(೨೩ 


ಪ್ರೀತಿಸುತ್ತದೆ. ಕೋಗಿಲೆಗಳು ಹಣ್ಣನ್ನು ಸೇವಿಸಿ ಅಲ್ಲಲ್ಲಿ. ಹಿಕ್ಕೆ ಹಾಕು: 
ಹಿಕ್ಕೆಯಲ್ಲಿದ್ದ ಶ್ರೀಗಂಧದ ಬೀಜ ಒಂದೇ ದಿನದಲ್ಲಿ ಮೊಳಕೆಯೊಡೆಯುತ್ತದೆ. 


ಶ್ರೀಗಂಧ ಮತ್ತೂ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಇದು 
ಅರೆಪರಾವಲಂಬಿ ಸಸ್ಮ. ಅಂದರೆ ತನಗೆ ಬೇಕಾದ ಆಹಾರಕ್ಕಾಗಿ ಇದು ಬೇರೆ 
ಮರಗಳನ್ನು ಅವಲಂಬಿಸುತ್ತದೆ. ತನ್ನ ಬೇರುಗಳನ್ನು ಬೇರೆ ಮರಗಳ ಬೇರಿಗೆ 
ಅಂಟಿಸಿ ಅಲ್ಲಿಂದ ಆಹಾರವನ್ನು ಹೀರಿಕೊಳ್ಳುತ್ತದೆ. ಕಾಡಿನಲ್ಲಿ ಬೆಳೆಯುವ ಬೇವು, 
ಹೊಂಗೆ ಮೊದಲಾದ ಗಿಡಗಳನ್ನು ಇದು ಆಶ್ರಯಿಸುತ್ತದೆ. ಕೊನೆಗೆ ಹುಲ್ಲಿನಂತಹಾ 
ಸಣ್ಣ ಸಸ್ಯಗಳಿಂದಲೂ ಇದು ನೆರವನ್ನು ಪಡೆಯುತ್ತದೆ... 

ಹಿಂದೆ ಕರ್ನಾಟಕದಲ್ಲಿ ಶ್ರೀಗಂಧ ಅಧಿಕವಾಗಿ ಬೆಳೆಯುತ್ತಿತ್ತು. ಈಗ 
ಇದರ ಪ್ರಮಾಣ ಕಡಿಮೆಯಾಗಿದೆ. ಕರ್ನಾಟಕದಿಂದ ಜರ್ಮನ್‌ ದೇಶಕ್ಕೆ ಕೂಡ 
ಶ್ರೀಗಂಧವನ್ನು ಸರಬರಾಜು ಮಾಡಲಾಗುತ್ತಿತ್ತು. 


ರ್‌ 


ಶ್ರೀಗಂಧವನ್ನು ರೈತರು ಬೆಳೆದರೆ ಬೇಗನೆ ಲಕ್ಷಾಧಿಪತಿಗಳಾಗಬಲ್ಲರು. 
ಆದರೆ ಇದು ಸರಕಾರಿ ಬೆಳೆ. ಖಾಸಗಿಯಾಗಿ ಬೆಳೆಸಲು ತೊಂದರೆಗಳಿವೆ. ಸರಕಾರದ 
ಕಾನೂನುಗಳು ಅಡ್ಡ ಬರುತ್ತವೆ. ಶ್ರೀಗಕಿಧಕ್ಕೆ ಬಹಳ ಬೇಡಿಕೆ ಇರುವುದರಿಂದ ಇದು 
ಕಳ್ಳತನದಲ್ಲಿ... ಮಾರಾಟವಾಗುತ್ತದೆ. "ಶ್ರೀಗಂಧ ಸಾಗಿಸುವ ಕಳ್ಳರನ್ನು ಹಿಡಿದರು'' 
“ಶ್ರೀಗಂಧದ ಕೊರಡು ತುಂಬಿದ ವಾಹನ ಹಿಡಿದರು'' - ಎಂಬ ಸುದ್ದಿ ನಮಗೆ 
ನಿತ್ತ ಪತ್ರಿಕೆಗಳಲ್ಲಿ ಕಾಣಸಿಗುತ್ತದೆ. 


ಶ್ರೀಗಂಧದಲ್ಲಿ ನಾಲ್ಕು ಜಾತಿಗಳನ್ನು ಗುರುತಿಸುತ್ತಾರೆ. ಬಿಳಿಗಂಧ, ಕೆಂಪು 
ಗಂಧ, ನಾಗಗಂಧ ಮತ್ತು ನವಿಲುಗಂಧ. ನಾಗಗಂಧ ಕೊಂಚ ಕಪು ಬಣ್ಣ 


ದಲ್ಲಿರುತ್ತದೆ. ಉಳಿದದ್ದು ತಿಳಿ ಹಳದಿಬಣ್ಣದ್ದು. 


ಶ್ರೀಗಂಧವನ್ನು ತೇಯ್ದು | ಉಪಯೋಗಿಸುವುದು ಎಲ್ಲರಿಗೂ ಗೊತ್ತಿದೆ. 
ಕರ್ನಾಟಕದಲ್ಲಿ ಶ್ರೀಗಂಧದ ಎಣ್ಣೆಯನ್ನು ತಯಾರಿಸುವ ಕಾರ್ಹಾನೆಗಳಿವೆ. ಶ್ರೀಗಂಧದ 


೧೪ 


ಸೋಪು ನಮ್ಮಲ್ಲಿ ದೊರೆಯುತ್ತಡೆ. ಊದುಬತ್ತಿ ಸುಗಂಧ ದ್ರವ್ಯಗಳಿಗೆ ಗಂಧದ 
ಎಣ್ಣೆಯನ್ನು ಬಳಸುತ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀಗಂಧದ ಮರವನ್ನು 
ವಿಗ್ರಹಗಳನ್ನು ಮಾಡಲು ಉಪಯೋಗಿಸುತ್ತಾರೆ. 


ಕೆತ್ತನೆ ಕೆಲಸಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಮರಗಳನ್ನು 
ಉಪಯೋಗಿಸುತ್ತಾರೆ. ಕಾಶ್ಮೀರದಲ್ಲಿ ಮೃದುವಾದ ದೇವದಾರು, ಉತ್ತರ ಪ್ರದೇಶದಲ್ಲಿ 
ದೂಧಿ, ಸೀಸಮ ಎಂಬ ಮರ. ತಮಿಳು ನಾಡಿನಲ್ಲಿ ಕವಾಡಿ. ಆಂಧ್ರ 
ಪ್ರದೇಶದಲ್ಲಿ ಚಂದನ ಇತ್ಯಾದಿ. 


ಕರ್ನಾಟಕದಲ್ಲಿ ಚಂದನ, ಕರೀಮರ, ತೇಗಗಳನ್ನೂ ಉಪಯೋಗಿಸುತ್ತಾರೆ. 
ಶ್ರೀಗಂಧಕ್ಕೆ ಬಣ್ಣ ವಾಸನೆ ಇರುವುದರಿಂದ ಇದನ್ನು ವಿಶೇಷವಾಗಿ ಸುಗಂಧ 
ದ್ರವ್ಯಗಳಲ್ಲಿ ಉಪಯೋಗಿಸುತ್ತಾರೆ. ಇದರಲ್ಲಿ ಎಣ್ಣೆಯ ಅಂಶ ಇರುತ್ತದೆ. ಮರ 
ಮೃದುವಾಗಿ ಇರುತ್ತದೆ. ಕೆತ್ತನೆ ಕೆಲಸ ಮಾಡುವವರಿಗೆ ಈ ಮರದಲ್ಲಿ 
ಕೆಲಸಮಾಡಲು ಸಂತೋಷವಾಗುತ್ತದೆ. 


ಶ್ರೀಗಂಧದಲ್ಲಿ ಯಾವ ಆಕಾರದ ವಿಗ್ರಹಗಳನ್ನು ಬೇಕಾದರೂ ಮಾಡ 
ಬಹುದು. ಮುಖ್ಯವಾಗಿ ಆ ಗಾತ್ರದ ಮರ ಸಿಗಬೇಕು ಅಷ್ಟೆ. ಮರ ಸಿಕ್ಕ ನಂತರ 
ಅದನ್ನು ಬೇಕಾದ ಆಕಾರದಲ್ಲಿ ಕತ್ತರಿಸಿಕೊಳ್ಳುತ್ತಾರೆ. ಉಜ್ಜುಗೊರಡು ಹೊಡೆದು 
ನಯಮಾಡಿಕೊಳ್ಳುತ್ತಾರೆ. ಅನಂತರ ಕೆತ್ತಬೇಕಾದ ವಿಗ್ರಹದ ಚಿತ್ರವನ್ನು ಪೆನ್ಸಿಲಿನಿಂಧ 
ಅದರ ಮೇಲೆ ಬರೆದುಕೊಳ್ಳುತ್ತಾರೆ. ಮುಂದಿನ ಕೆಲಸವೆಂದರೆ ಕೆತ್ತುವುದು. 
ಶ್ರೀಗಂಧದ ಕೆತ್ತನೆ ಕೆಲಸಗಾರರು ಕೂಡ ಗುಡಿಗಾರರೇ. ಈಗೀಗ ಬೇರೆ 
ಜನಾಂಗಗಳವರೂ ಈ ಕೆಲಸವನ್ನು ಕಲಿತಿದ್ದಾರೆ. ಇವರು ಕೆತ್ತನೆ ಕೆಲಸಕ್ಕೆಂದು ಸಣ್ಣ 
ದೊಡ್ಡ ಚೀರ್ಣಗಳನ್ನು ಮಾಡಿಕೊಂಡಿರುತ್ತಾರೆ. ಲೋಹದ ಈ ಚೀರ್ಣಗಳಿಗೆ 
ಎರಡೂ ತುದಿಯಲ್ಲಿ ಬಾಯಿ ಇರುತ್ತದೆ. ಇವು ಸುಮಾರು ಮೂವತ್ತು 
ಮೂವತ್ತೆರಡು ಇರುತ್ತವೆ. 


೧೫ 


. ಗುಡಿಗಾರರ ಬಳಿ ಸಣ್ಣದೊಂದು ಪೆಟ್ಟಿಗೆ ಇರುತ್ತದೆ. ಇದು ಅವರ 
ಕೆಲಸದ ಪೆಟ್ಟಿಗೆ. ಇದರಲ್ಲಿ ಚೀರ್ಣ, ಕೊಡತಿ ಇತ್ಯಾದಿಗಳನ್ನು ಇಡಲು ಅರೆಗಳು 
ಇರುತ್ತವೆ. ನೆಲದ ಮೇಲೆ ಕುಳಿತು ಈ ಪೆಟ್ಟಿಗೆಯ ಮೇಲೆ ಶ್ರೀಗಂಧದ ಕೊರಡು 
ಇರಿಸಿ ಅವರು ಕೆಲಸ ಮಾಡುತ್ತಾರೆ. 


(CP 


€ಗಂಧದಲ್ಲಿ ಶ್ರೀಕೃಷ್ಣ 


ಗಂಧದ ಕೊರಡಿನ ಮೇಲೆ ಬರೆದ ಚಿತ್ರದ ಹೊರಮೈಯಲ್ಲಿ ಚೀರ್ಣ 
ವಿರಿಸಿ ಮೃದುವಾಗಿ ಮಾಟಿದಾಗ ಪೊರೆಯ ಹಾಗೆ ಮರ ಏಳುತ್ತದೆ. ನಿಧಾನವಾಗಿ 
ವಿಗ್ರಹ ಮೈ ತಾಳುತ್ತದೆ. 


(೨೬ 


ಶ್ರೀಕೃಷ್ಣ, ಲಕ್ಷ್ಮಣ, ಶ್ರೀರಾಮ, ಸೀತೆ, ಅಂಜನೇಯ, ಈಶ್ವರ, 


' ಉಗ್ರನರಸಿಂಹ, ರಾಘವೇಂದ್ರ ಸ್ವಾಮಿ, ಮಾರಾ, ಏಸುಕ್ರಿಸ್ತ ಗಣಪತಿ ಹೀಗೆ ಎಲ್ಲ 
ದೇವ ದೇವತೆಗಳನ್ನೂ ಶ್ರೀಗಂಧದಲ್ಲಿ ಕೆತ್ತುತ್ತಾರೆ. 


ಬಂಗಾರದ ಒಡವೆಗಳನ್ನು ಇಡುವ ಕರಂಡಕ. ಗಾಳಿಹಾಕಿಕೊಳ್ಳಲು 
ಬೀಸಣಿಗೆ. ಪುರಾಣದ ದೃಶ್ಯವಿರುವ. ಫಲಕ. ಜಿಂಕೆಗಳ ಹಿಂಡು 
ಮೇಯುತ್ತಿರುವುದು. ಹೂಬಳ್ಳಿಗಳು ಹಬ್ಬಿರುವುದು. ಆನೆಗಳ ಸಾಲು. ಹೀಗೆ 
ಶ್ರೀಗಂಧದಲ್ಲಿ ಕೆತ್ತದೇ ಇರುವ ಕಲಾಕೃತಿಗಳೇ ಇಲ್ಲ ಎಂದು ಹೇಳಬಹುದು. 
ಜೋಗದ ಜಲಪಾತ, ವಿಧಾನಸೌಧ, ಗಾಂಧೀಜಿ, ನೆಹರೂಜಿ ಎಂದೆಲ್ಲ ಗುಡಿಗಾರರು 
ಕೆತ್ತಿದ್ದಾರೆ. 


ದೇಶ ವಿದೇಶದ ಯಾರೇ ನಮ್ಮ ದೇಶಕ್ಕೆ ಬರಲಿ ಅವರಿಗೆ ನೆನಪಿನ 
ಕಾಣಿಕೆ ಕೊಡಬೇಕಲ್ಲ. ಆಗ ಗುಡಿಗಾರರಿಂದ ಕಲಾಕೃತಿಗಳನ್ನು ಸರಕಾರ ಮಾಡಿಸುತ್ತದೆ. 
ಹಾಗೂ ಈ ಅತಿಥಿಗಳಿಗೆ ಅದನ್ನು ನೀಡುತ್ತ ದೆ. ಹೀಗಾಗಿ ಇಂಗ್ಲೆಂಡ್‌, ಅಮೆರಿಕ, 
ರಷ್ಕಾ, ಚೀನಾ ಮೊದಲಾದ ದೇಶಗಳಿಗೆಲ್ಲ ಕರ್ನಾಟಕದ ಶ್ರೀಗಂಧದ ಕಲಾಕೃತಿಗಳು 
ಹೋಗಿವೆ. ನಮ್ಮ ದೇಶದ ಎಲ್ಲ ವಸ್ತು ಸಂಗ್ರಹಾಲಯಗಳಲ್ಲಿ ಶ್ರೀಗಂಧದ 
ವಸ್ತುಗಳಿವೆ. 


ಶ್ರೀಗಂಧದಲ್ಲಿ ಕೆಲಸ ಮಾಡುವಾಗ ಪುಡಿ ಉದುರುತ್ತದೆ. ಇದನ್ನು 
ಊದಿನಕಡ್ಡಿ ಮಾಡಲು ಬಳಸುತ್ತಾರೆ. ಶ್ರೀಗಂಧದಿಂದ ಸಪೂರಾಗಿ ಸುರಳಿ ಸುರಳಿ 
ಎಬ್ಬಿಸಿ ಇದರಿಂದ ವಿವಿಧ ಹಾರಗಳನ್ನು ಮಾಡುತ್ತಾರೆ. ಮೊಗ್ಗಿನ ಹಾರ, 
ಪಟ್ಟಿಹಾರ, ಜೋಳದ ಕುಂಡಿಗೆ ಹಾರ, ಹೊಟ್ಟಿನ ಹಾರ ಎಂದು ಇವುಗಳನ್ನು 
ಕರೆಯುತ್ತಾರೆ. ಮಣಿಪುಷ್ಟಹಾರ ಅನ್ನುವುದು ಶ್ರೀಗಂಧದಲ್ಲಿ ಮಾಡುವ ಶ್ರೇಷ್ಠವಾದ 
ಒಂದುಹಾರ. ಶ್ರೀಗಂಧದಿಂದಲೇ ಎಸಳುಗಳನ್ನು ಮಾಡಿ ಇದರಿಂದ ಒಂದೊಂದು 
ಹೂವು ಸಿದ್ದ ಪಡಿಸುತ್ತಾರೆ. ನಡುವೆ ಶ್ರೀಗಂಧದ ಮಣಿಗಳನ್ನು ಪೋಣಿಸುತ್ತಾರೆ. ಈ 
ಮಣಿಪುಷ್ಟಹಾರಕ್ಕೆ ಸಾವಿರಾರು ರೂಪಾಯಿ ಬೆಲೆಯಾಗುತ್ತದೆ. ಈ ಹೂವಿನ ಹಾರಗಳು 
ಬಾಡುವುದಿಲ್ಲ. ಇವುಗಳ ಸುವಾಸನೆ ಹೋಗುವುದಿಲ್ಲ. 


೧೭ 


ಶ್ರೀಗಂಧದಲ್ಲಿ ಅವಲೋಕಿತೇಶ್ವರ 


ಶ್ರೀಗಂಧದ ಬೆಲೆ ಹೆಚ್ಚು. ಅದು ಎಲ್ಲೆಲ್ಲಿಯೂ ದೊರೆಯುವುದಿಲ್ಲ. ಈ 
ಕಾರಣಕ್ಕಾಗಿ ಸರಕಾರ ಒಂದು ವ್ಯವಸ್ಥೆ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ, 
ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಎರಡು ಶ್ರೀಗಂಧದ ಸಂಕೀರ್ಣಗಳಿವೆ. ಈ 
ಸಂಕೀರ್ಣಗಳಿಗೆ ಸದಸ್ಮರಾದರೆ ಸರಕಾರ ಶ್ರೀಗಂಧವನ್ನು ನೀಡುತ್ತದೆ. ಸದಸ್ಮರಾದವರಿಗೆ 


(೨೮ 


ಇಷ್ಟು 4 ಕ್ಯ 7 
‘ AAT SNE ಚ್‌ 
I 6 ೆ Fs, 
ಗಿ 4 ಲ್‌ 
ಕ ಜೂ 
ತ "ರ್ಟ 
pa ಕಗ 
ಬಿದಿರು ತೆ 
| ಅ ಹ 


ದಂತದ ಹಾಗೆ ಇದು ಯಾವುದೇ ಪ್ರಾಣಿಯಿಂದ ಬಂದುದಲ್ಲ. ಶ್ರೀಗಂಧದ 
ಹಾಗೆ ಪರಿಮಳ ಬೀರುವುದಲ್ಲ. ಆದರೆ ಅಷ್ಟೇ ಬೆಲೆ ಇರುವ ಮತ್ತೊಂದು 
ವಸ್ತು. ಅದು ಬಿದಿರು. 


ಬಿದಿರನ್ನು ರಾಕ್ಷಸ ಹುಲ್ಲು ಎಂದು ಕರೆಯಲಾಗುತ್ತದೆ. ಬಿದಿರಿನಲ್ಲಿ 
ಇನ್ನೂರರಿಂದ ಮೂನ್ನೂರವರೆಗೆ ಜಾತಿಗಳಿವೆ. ಹುಲ್ಲು ಎಂದು ನಾವು ಕರೆಯುವ 
ಸಸ್ಕ ಈ ಜಾತಿಯ ಕಿರಿಯ. ಜಾವಾ ದ್ವೀಪದಲ್ಲಿ ಹುಟ್ಟುವ ನೂರಾ ಎಪ್ಪತ್ತು 
ಅಡಿ ಎತ್ತರದ ಬಿದಿರು ಈ ಜಾತಿಯ ಹಿರಿಯ. 


ಬಿದಿರು ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಬೆಳೆಯುತ್ತದೆ. ಆಫ್ರಿಕಾ, 
ಅಮೆರಿಕ, ಜಪಾನ್‌ಗಳಲ್ಲೂ ಇದು ದೊರೆಯುತ್ತದೆ. ಚೈನಾ, ಮಲಯ, 
ಜಾವಾದವರಿಗೂ ಇದರ ಪರಿಚಯವಿದೆ. ಕೆಲವೆಡೆ ಹತ್ತರಿಂದ ನಲ್ವತ್ತು ಅಡಿ ಮತ್ತು 
ಕೆಲವು ಕಡೆ ನೂರಮೂವತ್ತರಿಂದ ನೂರನಲ್ಪತ್ತು ಅಡಿಗಳವರೆಗೆ ಇದು ಬೆಳೆಯುತ್ತದೆ. 
ನಡುವೆ ಗಂಟುಗಳು. ತೆಳುವಾದ ಉದ್ದ ಎಲೆ ಪೊದೆಯಾಗಿ ಬೆಳೆಯುವುದು ಇದರ 
ವೈಶಿಷ್ಟ. ಚೈನಾ ದೇಶದಲ್ಲಿ ಬೆಟ್ಟಗಳ ಮೇಲೆ ಬಿದಿರು ಬೆಳೆಯುತ್ತದೆ. ಛಳಿಗಾಲದಲ್ಲಿ 
ಇದರ ಬೆಳೆ ಅಧಿಕ. ಹೀಗೆಯೇ ಹಿಮಪರ್ವತಗಳಲ್ಲೂ ಬಿದಿರು ಬೆಳೆಯುತ್ತದೆ. 


ಬಿದಿರು ಕೆಲವೆಡೆ ಐವತ್ತು ವರ್ಷಗಳಿಗೆ ಒಂದು ಬಾರಿ ಹೂ ಬಿಡುತ್ತದೆ. 
ಜಪಾನ್‌ ದೇಶದ ಬಿದಿರು ನೂರಾ ಇಪ್ಪತ್ತು ವರ್ಷಗಳಿಗೆ ಒಂದುಸಾರಿ ಹೂ 
ಬಿಡುತ್ತದೆ. ಹೂ ಬಿಟ್ಟ ನಂತರ ಇದು ಸಾಯುತ್ತದೆ. 


ಬಿದಿರು ಅತಿವೇಗವಾಗಿ ಬೆಳೆಯುತ್ತದೆ. ಕೆಲವು ದೇಶಗಳಲ್ಲಿ ಇದು ದಿನಕ್ಕೆ 
ಮೂರು ಅಡಿಯ ಹಾಗೆ ಚಿಗುರುವುದೂ ಉಂಟು. ಗೊರಿಲ್ಲಾಗಳಿಗೆ ಎಳ ಬಿದಿರು 


೨೦ 


ಬೆತ್ತದ ಡ್ರೆಸ್ಸಿಂಗ್‌ ಟೇಬಲ್‌ 


ತುಂಬಾ ಇಷ್ಟ. ಮನುಷ್ಯ ಕೂಡ ಎಳೆ ಬಿದಿರನ್ನು ಬಳಸುತ್ತಾನೆ. ಮಲೆನಾಡಿನಲ್ಲಿ 
ಎಳೆ ಬಿದಿರಿಗೆ ಕಳಲೆ ಎಂದು ಕರೆಯುತ್ತಾರೆ. ಕಳಲೆಗೆ ಒಂದು ರೀತಿಯ ಫಾಟು 
ವಾಸನೆ ಇರುತ್ತದೆ. ಸಣ್ಣಗೆ ಕತ್ತರಿಸಿ ನೀರಿನಲ್ಲಿ ನೆನೆಯಲು ಇಟ್ಟರೆ ಈ ಫಾಟು 
ಹೊರಟು ಹೋಗುತ್ತದೆ. ಆಗಾಗ್ಗೆ ಈ ನೀರನ್ನು ಬದಲಾಯಿಸುತ್ತಾರೆ. ಕಳಲೆಯನ್ನು 
ಇಡಿಯಾಗಿ ನೀರಿನಲ್ಲಿ ಇರಿಸಿ ಕೆಲದಿನಗಳವರೆಗೆ ಕಾದಿಡುತ್ತಾರೆ. ದೊಡ್ಡ ತುಂಡುಗಳಿಂದ 
ಕಳಲೆ ಉಪ್ಪಿನಕಾಯಿ ಮಾಡುತ್ತಾರೆ. ಆದರೆ ಎಳೆ ಬಿದಿರನ್ನು ಕತ್ತರಿಸುವುದು 
ಅಪರಾಧ. ಇದಕ್ಕೆ ಸರಕಾರ ಶಿಕ್ಷೆ ವಿಧಿಸುತ್ತದೆ. 


ಕ 


ಭಾರತದ ಎಲ್ಲ ರಾಜ್ಯಗಳಲ್ಲೂ ಬಿದಿರು ೊೊರೆಯುತ 


ಬಿದಿರು ಗರ್ಭದಿಂದ ಗೋರಿಯವರೆಗೆ ಮನುಷ್ಯನಿಗೆ ಬೇಕು. ಬಿದಿರಿನಿಂ। 
ತೊಟ್ಟಿಲುಗಳನ್ನು ಮಾಡುವುದು ಎಲ್ಲರಿಗೂ ಗೊತ್ತಿದೆ. ಗೆಣ್ಣಿನ ಬಳಿ ಕತ್ತರಿಸಿ ಬೇರ J 
ಬೇರೆ ಪದಾರ್ಥಗಳನ್ನು ತುಂಬಿಡಲು ಬಳಸುತ್ತಾರೆ. ಒಳಗಿನಿಂದ ಗಂಟನ್ನು ತೆಗೆದರೆ. 
ಇದು ನೀರು ಹಾಯಿಸಬಲ್ಲ ಕೊಳವೆ ಆಗುತ್ತದೆ. ಮನೆ ಮಾಡಿಗೆ ಬಿದಿರು. 
ಹಾಸುತ್ತಾರೆ. ಬಿದಿರ ಗೋಡೆ ಕಟ್ಟಿ ಮಣ್ಣು ಮೆತ್ತುತ್ತಾರೆ. ಕೊನೆಯಲ್ಲಿ ಮನುಷ್ಯ : 
ಸತ್ತಾಗ ಅವನನ್ನು ಹೊರಲು ಬಿದಿರು ಬೇಕು. 


ಬಿದಿರು ಹೂ ಬಿಟ್ಟಾಗ ಅದರಲ್ಲಿ ಒಂದು ರೀತಿಯ ಕಾಳು ಹುಟ್ಟುತ್ತದೆ. 
ಇದನ್ನು ಬಿದಿರಕ್ಕಿ ಎಂದು ಕರೆಯುತ್ತಾರೆ. ಮಲೆನಾಡಿನಲ್ಲಿ ಹೂ ಬಿಡುವುದನ್ನು | ' 
""ರಾಜಾನ್ನ ಆಗೋದು'' ಎಂದು ಹೇಳುತ್ತಾರೆ. ಈ ಬಿದಿರಕ್ಕಿಯನ್ನು ಸಂಗ್ರಹಿಸುತ್ತಾರೆ. 
ಇದರ ಅನ್ನ ಮಾಡುತ್ತಾರೆ. ಬಿದಿರಿಗೆ ಹೂ ಬಂದರೆ ಅನಂತರ ಬರಗಾಲ ಬರುತ್ತದೆ 
ಎಂಬ ನಂಬಿಕೆಯೂ ಜನರಲ್ಲಿದೆ. _ 


ಕರ್ನಾಟಕದಲ್ಲಿ - ಬೇರೆ ಬೇರೆ. ಜಾತಿಯ ಬಿದಿರುಗಳಿವೆ. ಕಾಡುಗಳಲ್ಲಿ 
ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದು ಕಾಡುಬಿದಿರು. ಹೆಬ್ಬಿದಿರು ಎಂದು ಕೂಡ 
ಇದನ್ನು ಕರೆಯುತ್ತಾರೆ. ಗಳ, ಬೊಂಬು ಎಂದು ಕೂಡ ಇದಕ್ಕೆ ಹೆಸರಿದೆ. 
ಬರ್ಮಾ ಬಿದಿರು _- ಎಂಬುದು ಕೂಡ ಇದರಲ್ಲಿಯ ಒಂದು ಜಾತಿ. ಇದನ್ನು 
ವಿಶೇಷವಾಗಿ ಕಾಗದ ಮಾಡಲು ಬಳಸುತ್ತಾರೆ. ಈ ಬಿದಿರಿಗೆ ಮೈ ತುಂಬ ಮುಳ್ಳು. 
ಪೊದೆಯಿಂದ ಬಿದಿರನ್ನು ಬಿಡಿಸಿಕೊಳ್ಳುವುದು ಕಷ್ಟದ ಕೆಲಸವೆ. ಇದರ ಗಂಟುಗಳಲ್ಲಿ 
ಉದ್ದವಾದ ಟೊಂಗೆಯಾಕಾರದ ಮುಳ್ಳುಗಳು 'ಬಂದಿರುತ್ತವೆ. ಈ ಬಿದಿರನ್ನು ಬೇಲಿಗೆ 
ಬಳಸುತ್ತಾರೆ. ಮನೆಗೂ ಉಪಯೋಗಿಸುತ್ತಾರೆ. ಇದು ಗಾತ್ರದಲ್ಲಿ ದಪ್ಪ. ಮೈ 
ತುಸು ತೆಳು. ಹಸಿರು ಬಣ್ಣ. ಇದಕ್ಕೆ ಸರಕಾರಿ ಬಿದಿರು ಎಂಬ ಬಿರುದೂ ಇದೆ. 
ಸರಕಾರ ಇದನ್ನು ಹರಾಜಿನ ಮೂಲಕ ಮಾರಾಟ ಮಾಡುತ್ತದೆ. 


ಸಮೆ ಎಂಬುದು ತುಸು ತೆಳುವಾದ ಆದರೆ ಗಟ್ಟಿಯಾದ ಬಿದಿರು. 


2.3 


ಆತ್‌ ಜ್‌ 


4 4 | 3 ್ಧ 5 
1) ರ್ಕ ಜರಾ” ಶತ ಬ. ಹ್‌ ಈ sk | ಫ್‌ 
Ne 6 ಪ My MS - 2 ಹ = 


- ಹ್‌ 
“ 
RN 
a ತ 
+ 
ಇ 


_ ಕನ್ನಂಗಿ ಬಿದಿರು. ಎಂಬುದು ಮತ್ತೊಂದು ಜಾತಿ. | 
ಎಂಬುದೂ ಒಂದು ಜಾತಿಯೆ. ತಾ ' ಜಾವ ಹ್‌ 


ನ 


"ಷ್ಟ 


We ಶಾಟ ಎಂಬುದು. ತೀರ ಸಣ್ಣಜಾತಿ.. ದು ಕೂಡ ಕಬ್ಬಿನ ಹ 
ಬೆಳೆಯುತ್ತ ದೆ. ಆದರೆ ಹೆಬ್ಬೆರಳ ಗಾತ್ರದ್ದು. ಮನೆ ಗೋಡೆಗಳಿಗೆ ಉಪಯೋಗಿಸುತ್ತಾರೆ. 
ಇದರಿಂದ ಕೊಳವೆ ಮಾಡುತ್ತಾರೆ. 


ಪಲ್ಲಕ್ಕಿಯ ದಂಡಿಗೆಯನ್ನು ಕೂಡ ಬಿದಿರಿನಿಂದಲೇ ಮಾಡುತ್ತಾರೆ. ಬಿದಿರು 
' ಎಳೆಯದಿರುವಾಗಲೇ ಅದನ್ನು ಬಗ್ಗಿಸಿ ಕಟ್ಟಿ ಬೆಳೆಸುತ್ತಾರೆ. ಬಿದಿರು ಬೆಳೆದ ಹಾಗೆ 
' ಬೇಕಾದ ಆಕಾರದಲ್ಲಿಯೇ ಬೆಳೆಯುತ್ತದೆ. 


ಬೆತ್ತ ಎಂಬುದು ಕೂಡ ಬಿದಿರಿನ ಮತ್ತೊಂದು ಜಾತಿ. ಬೆತ್ತ ಬಣ್ಣದ 
ಬಿದಿರಿಗಿಂತ ತುಸು ತೆಳ್ಳಗಿರುತ್ತದೆ. ಓಟೆಗಿಂತ ದಪ್ಪಗಿರುತ್ತದೆ. ಒಳಗೆ ಟೊಳ್ಳು. ಆದರೆ 
 ಗಟ್ಟಿ.ಹೀಗೆ ಬಿದಿರಿನಲ್ಲಿ ನಾನಾ ಜಾತಿಗಳಿವೆ. 


ಬಿದಿರಿನ ಬಹು ಮುಖ್ಯ ಉಪಯೋಗವೆಂದರೆ ಕಾಗದದ ಉತ್ಪಾದನೆ. 


೨೩ 


ಹ 


ಮನುಷ್ಯ ವಿದ್ಕಾವಂತನಾದರೆ ಅವನಿಗೆ ಕಾಗದ ಬೇಕು. ಬರೆಯಲು ಕಾಗದ ಬೇಕು. 
ಓದಲು ಕಾಗದದ ಮೇಲೆ ಮುದ್ರಿಸಿದ ಪತ್ರಿಕೆ ಬೇಕು. ಪುಸ್ತಕ ಬೇಕು. 


ಅಮೆರಿಕದ ಪ್ರಜೆಗೆ ಎರಡು ನೂರಾ ಅರವತ್ತೆಂಟು ಕೆ.ಜಿ. ಕಾಗದ 
ಬೇಕು. ಇಂಗ್ಲೆಂಡಿನವನಿಗೆ ನೂರಾ ಇಪ್ಪತ್ತನಾಲ್ಕು ಕೆ.ಜಿ. ಫ್ರಾನ್ಸ್‌ದೇಶದವನಿಗೆ ಒಂದು 


pe 


| 


ನೂರಾ ಹದಿನೈದು ಕೆ.ಜಿ. ಆದರೆ ಭಾರತದಲ್ಲಿ ತಲಾ ಎರಡು ಕೆ.ಜಿ. ನಾವು 


ಬಳಸುತ್ತಿರುವ ಕಾಗದದ ಪ್ರಮಾಣ ತೀರಾ ಕಡಿಮೆ. ಅದರೆ ನಮ್ಮಲ್ಲಿ 

ವಿದ್ಯಾವಂತರು ಹೆಚ್ಚಿದ ಹಾಗೆ ಈ ಪ್ರಮಾಣ ಹೆಚ್ಚುತ್ತದೆ. ಆದರೆ ಈ ಕಾಗದ 
ಸ್‌ 

ನಮಗೆ ಎಲ್ಲಿ ದೊರೆಯಬೇಕು ? 


ಕಾಗದವನ್ನು ಮೊಟ್ಟ ಮೊದಲು ತಯಾರಿಸಿದವರು ಚೈನಾ ದೇಶದವರು. 
ಅದು ಐದು ಸಾವಿರ ವರ್ಷಗಳ ಹಿಂದೆ. ಚೀನಾದೇಶದ ಮುಖ್ಮದಾಖಲೆಗಳನ್ನು 
ಅವರು ಬರೆದಿದ್ದು ಬಿದಿರಿನ ಹಾಳೆಗಳ ಮೇಲೆ. ಅನಂತರ ಹಗುರವಾದ ಮರವನ್ನು 
ಕಾಗದ ತಯಾರಿಸಲು ಬಳಸತೊಡಗಿದರು. ಹರಿದ ಬಟ್ಟೆ, ಚಿಂದಿ ಇತ್ಮಾದಿಗಳನ್ನೂ 
ಉಪಯೋಗಿಸಿದರು. ಆದರೆ ಈಗಲೂ ಕಾಗದ ತಯಾರಿಸುವುದು ಹೆಚ್ಚಾಗಿ 
ಬಿದಿರಿನಿಂದಲೇ. 


ನಮ್ಮ ದೇಶದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಾಗದದ ಕಾರ್ಹಾನೆಗಳಿವೆ. 
ಈ ಕಾರ್ಯಾನೆಗಳು. ಹುಲ್ಲು, ನಾರು, ಕಾಡುಮರಗಳ ಜೊತೆಗೆ ಬಿದಿರನ್ನು ಬಳಸಿ 
ಕಾಗದವನ್ನು ತಯಾರಿಸುತ್ತವೆ. ಬಿದಿರನ್ನು ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು 
ಅದನ್ನು ರುಬ್ಬುತ್ತಾರೆ. ರುಬ್ಬಿದ ತಿರುಳಿನ ಜೊತೆ, ಬೇರೆ ರಾಸಾಯನಿಕಗಳನ್ನು 
ಸೇರಿಸುತ್ತಾರೆ. ಯಂತ್ರಗಳ ಮೂಲಕ ಹಾಳೆಗಳನ್ನು ತಯಾರಿಸುತ್ತಾರೆ. ಒಂದೂವರೆ 
ಮಿಲಿಯನ್‌ ಟನ್‌ ಕಾಗದ ಸಿದ್ದಪಡಿಸಲು ಶೇಕಡ ಅರವತ್ತೈದರಷ್ಟು ಬಿದಿರು ಬೇಕು 
ಎಂಬುದನ್ನು ಗಮನಿಸಿ. ಭದ್ರಾವತಿ ಕಾಗದ ಕಾರಾನೆ ಶಿವಮೊಗ್ಗ ಜಿಲ್ಲೆಯಲ್ಲಿ 
ಸಾವಿರದ ಒಂಭೈನೂರಾ ಮೂವತ್ತೇಳರಲ್ಲಿ ಪ್ರಾರಂಭವಾಯಿತು. ಆಗ ಈ ಕಾರ್ಯಾನೆಗೆ 
ವರ್ಷಕ್ಕೆ ಒಂದು ಲಕ್ಷ ಟನ್‌ ಬಿದಿರು ಸರಬರಾಜು ಆಗುತ್ತಿತ್ತು. ಉತ್ತರ ಕನ್ನಡ 


೨೪ 


ನಗರ ಪ್ರದೇಶಗಳಲ್ಲಿಯೂ ಈಗ ಬಿದಿರು ಬಳಕೆಯಾಗುತ್ತಿದೆ. ದೊಡ್ಡ 


' ಹೋಟೆಲುಗಳಲ್ಲಿ ಬಿದಿರಿನಿಂದಲೇ ಕೊಠಡಿಗಳನ್ನು ನಿರ್ಮಿಸುತ್ತಾರೆ. ಒಂದೇ ಆಕಾರಕ್ಕೆ 
ಬಿದಿರನ್ನು ಕತ್ತರಿಸಿ ಬೇಲಿಯಂತೆ ನಿಲ್ಲಿಸಿ ಅಲಂಕರಿಸುತ್ತಾರೆ. ಬಿದಿರಿಗೆ ಕೆಂಪು ಹಳದಿ 
| ಬಣ್ಣ ಬಳಿದು ಹೂಬಳ್ಳಿ ಹಬ್ಬಿಸುತ್ತಾರೆ. ಹೂದಾನಿಗಳನ್ನು ದೀಪದ ಅಲಂಕರಣಗಳನ್ನು 
ಸೀಳಿದ ಬಿದಿರಿನಿಂದ ಮಾಡುತ್ತಾರೆ. ಬಿದಿರನ್ನು ಗೆಣ್ಣಿನ ಮೇಲೆ ಸೀಳಿ ಗದೆಯಂತೆ 


' ಮಾಡಿ ಹೂಜಿಯೋಪಾದಿಯಲ್ಲಿ ನಿಲ್ಲಿಸುತ್ತಾರೆ. ಮಾನು ಹಿಡಿಯುವ ಸಾಧನಗಳನ್ನೂ 
ಬಿದಿರಿನಿಂದ ಮಾಡುತ್ತಾರೆ. | 


1 
ಳೈ 


ಬೆತ್ತ ಮಲೆನಾಡಿನಲ್ಲಿ ಹೇರಳವಾಗಿ ಬೆಳೆಯುತ್ತದೆ. ಇದರ ಬಳಕೆ ದಿನ 
ದಿನಕ್ಕೂ ಹೆಚ್ಚುತ್ತಿದೆ. ನಾಗರಬೆತ್ತ ಎಂಬುದು ಎಲ್ಲ ರಿಗೂ ಪರಿಚಿತವಾದದ್ದು. ಮೇಲೆ 


ದು ಇರುವ ಹಿಡಿ ಹಾವಿನ ಹೆಡೆಯಂತೆ ಇರುತ್ತದೆ. ಇದರ 


ಕೆಳಗಿನ ಮೈ ಸಪೂರವಾದ್ದು. ಹಾವಿನಂತೆ ಬಳಕುತ್ತದೆ. ಹಿಂದೆ ಶಿಕ್ಷಕರು ಈ 


೨೫ 


ನಾಗರ ಬೆತ್ತವನ್ನು ಸದಾ ಹಿಡಿದುಕೊಂಡಿರುತ್ತಿ ಹ್ಯಾ ್ರಿಶ್ಚಿಯ ನ್‌ ಪಾದರಿ 

4 ಇದನ್ನು ಬಳಸುತ್ತಿದ್ದರು. ನಾಗರಬೆತ್ತದಲ್ಲಿಯೇ ತುಸು ee 
ಊರುಗೋಲನ್ನಾಗಿ ಬಳಸುತ್ತಿದ್ದರು. ""ಅಜ್ಜನ ಕೋಲಿದು ನನ್ನಯ ಕುದುರೆ'' ಎಂದು 
ಮಕ್ಕಳು ಹಾಡುವುದನ್ನು ಕೇಳಬಹುದು. ಮಕ್ಕಳು ಕುದುರೆಯಂತೆ ಬಳಸುತ್ತಿದ್ದ ಅಜ್ಜನ. 
ಕೋಲೂ ನುಣುಪಾದ ಬೆತ್ತವೇ. ರತ 


ಬೆತ್ತದಿಂದ ಮಾಡಲಾದ ಕುರ್ಚಿಗಳು ಇಂದು ಶ್ರೀಮಂತಿಕೆಯ ಸಂಕೇತ. 
ಇವುಗಳ ಸೊಬಗೇ ಬೇರೆ. ಬೆತ್ತದ ಕುರ್ಚಿಗಳು ಈಗ ನಾನಾ ನಮೂನೆಗಳಲ್ಲಿ 
ದೊರೆಯುತ್ತಿವೆ. ಮಕ್ಕಳ ಪುಟಾಣಿ ಕುರ್ಚಿಗಳು. ಮೇಲೆ ತೂಗುಹಾಕುವ ಉಯಾ ಲೆ 
ಕುಚಿನಗಳ್ಳು ಇತ್ಯಾದಿ. 


ಬೆತ್ತದಿಂದ ಕುರ್ಚಿಗಳನ್ನು ಮಾಡುವುದು ಒಂದು ಕರಕುಶಲ ಕಲೆಯೆ. 
ಬೆತ್ತವನ್ನು ಬೇಕಾದ ಆಕಾರಕ್ಕೆ ಬಗ್ಗಿಸುವುದು, ಒಂದರಲ್ಲಿ ಒಂದನ್ನು ಸೇರಿಸುವುದು. 
ಬೆತ್ತದಿಂದಲೇ ತೆಳು ದಾರ ಮಾಡಿಕೊಂಡು ಕಟ್ಟುವುದು - ಹೀಗೇ ಬೇರೆ ಬೇರೆ 
ರೀತಿಯಲ್ಲಿ ಬೆತ್ತವನ್ನು ಬಳಸಿ, ಬಗೆ ಬಗೆಯ ವಸ್ತುಗಳನ್ನು ತಯಾರಿಸಲಾಗುತ್ತದೆ. 


ಬೆತ್ತದ ಮಂಚಗಳು, ಮೇಜು, ಬುಟ್ಟಿ, ಸೋಫಾ, ಡ್ರೆಸ್ಸಿಂಗ್‌ ಟೇಬಲ್‌ 
ಇವೆಲ್ಲ ಹಿಂದಿನಿಂದಲೂ ಬಳಕೆಯಲ್ಲಿವೆ. ಈಗಲೂ ಮರದ ನಂತರ ಬೆತ್ತದ 
ವಸ್ತುಗಳಿಗೇನೆ ಹೆಚ್ಚು ಬೇಡಿಕೆ. ಇವುಗಳಿಗೆ ಒಂದು ಬಗೆಯ ಗಾಂಭೀರ್ಯ ಕೂಡ 
ಇದೆ. ಮನೆಯ ಹಜಾರಕ್ಕೆ ಬೆತ್ತದ ಕುರ್ಚಿಗಳೇ ಚಂದ. ತೋಟದ ಮಧ್ಯೆ 
ಕುಳಿತುಕೊಳ್ಳಲು, ಅಂಗಳದಲ್ಲಿ ಕುಳಿತು ಕೊಳ್ಳಲು ಬೆತ್ತದ ಕುರ್ಚಿಗಳೇ ಯೋಗ್ಯ. ' 


ಮಲೆನಾಡಿನಲ್ಲಿ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆತ್ತದ 
ಕುರ್ಚಿಯ ಉದ್ಯಮ ತುಂಬಾ ಬೆಳೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ, 
ತೀರ್ಥಹಳ್ಳಿ ತಾಲೂಕಿನಲ್ಲಿ ಬೆತ್ತದ ಸಾಮಗ್ರಿಗಳನ್ನು ತಯಾರಿಸುವ ಅಂಗಡಿಗಳಿವೆ. 


ಹೀಗ. ಕಾಡಿನ ಉತ್ಸನ್ನಗಳಾದ ದಂತ, ಗಂಧ, ಜ್‌ ಹಲವರ 
ಜೀವನೋಪಾಯಕ್ಕೆ ಸರಳ ಮಾರ್ಗವಾಗಿವೆ. 


IK SHARA GRANTHALAYA 


ಸದ. No. 015559 


ಪುಸ್ತಕ ಬರೆಸುವ ತ್ಯ ::ಜನೆಯನ್ನು ಅವರು ನಮ್ಮ ವಿಶ್ವವಿದ್ಯಾಲ.  ಸಿಕೊಟ್ಟರು 
ವಿಶ್ವವಿದ್ಯಾಲಯವು ಈ"... ಸನ್ನು ಸಂತಸದಿಂದ. ಸ್ಟೀಕರಿಸಿ, ಕೂಡಲೇ ನಾಡಿನ: "ಲೇಖಕರನ್ನು, 
ಭಾಷಾತಜ್ಞರನ್ನು, ಶಿಕ್ಷಣ. ೨ಳೆಗೊಂಡಂತೆ | ಸಮಿತಿಯನ್ನು ರಚಿಸಿ, ಚಾ -- ' ಅಭಿಪ್ರಾಯ, 


ರ್ಜ ರ್ಶ ಚಟ ರನ್ನು... ಸಸ್ತಕಗಳ ವಸ್ತು, ಭಾಷೆ. ್ರಿಣ ವಿನ್ಯಾಸ, 
ಚಿತ್ರಗಳ ಮಹತ್ವ, ಸಾಹಿ:ಸಿಕ AN 
ಯೋನಿಯನ್ನು ಅಷ್ಟುತಾ ಗೆ. ತಲು ಸೂಚಿ; ಟ್‌ 


ಹಾಗೂ ದೇಶದ ಇತರ ಭಾಷೆಗಳಲ್ಲಿ ಈಗಾಗ"  4ಟವಾಗಿರುವ 
ಅವುಗಳ ಮಾದರಿ, ಮಾಹಿತಿಗಳನ್ನೆಲ್ಲ . 'ಇಾತಜ್ಞರಿಂದ 
ಕ್ಷೇತ್ರದ ಅನುಭವಿ ಕ್ಷೇತ್ರಸಹಾಯಕರನ್ನು ನೇಮಿ... ಡು ಅವರಿಗೆ 


ನವಸಾಕ್ಟರರಿಗಾಗಿ ಕನ್ನ * 
ಪುಸ್ತ ಲ್ಲ ಒಟ್ಟು 
ಪರಿಶೀಲಿಸಲಾಯಿತು. ಜೊ 


ಕಮ್ಮಟಗಳನ್ನು ನಡೆಸಿ, - ಳಿ ತಯಾರಿಸಿಕೊಟ್ಟು, ಅವರನ್ನು ರಾಜ್ಯದಾದ್ಕ ಸ್ಹ ಜಿಲ್ಲೆ, 
ತಾಲೂಕುಗಳಿಗೆ ಕಳುಹಿಸಿ : .. :ದೋಲನದಲ್ಲಿ ಕಲಿತವರಿಂದ ಮತ್ತು ಕಲಿಯುತ್ತೀ ಶಿಂದ ಅದರ 
ಗುಣದೋಷಗಳ ಬಗ್ಗೆ ಅ "ನ್ನು ಸಂಗ್ರಹಿಸಿ, ಅನಂತ ಅವುಗಳನೆ  ಸಿದ್ಯಾಲಯದ 
ಗಣಕಯಂತ್ರದಲ್ಲಿ ವಿಶ್ಲೇ ತೆ ಅತ್ರಗಳಿಗೆ ಗಿಕ್ನೇತ್ರ ೨ ಏಕರು ನೀಡಿದ್ದ 
ಮಾಹಿತಿಗಳನ್ನೆಲ್ಲ ಮರು ಒಟ. ಮ "ಸಾಕ್ಷರರ *"ಸೇಕ್ಷೆಗೆ ಅನುಗುಣವಾಗಿ ವಿಷಯದ 


ಆದ್ಯತೆಗಳನ್ನು ನಿರ್ಧರಿಸಿಕೊಂಡು ಪುಸ್ತಕ ರಚನೆಗೆ ತೊಡಗಲಾಯಿತು; ಪ್ರಖ್ಯಾತ ಲೇಖಕರು ನಮ್ಮ 
ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಜೊತೆ ಚರ್ಚಿಸಿ ತಮ್ಮ ಹಸ್ತಪ್ರತಿಗಳಿಗೆ ಅಂತಿಮ ರೂಪ ಕೊಟ್ಟರು. 
ಕಲಾವಿದರು ವಿಷಯಗಳಿಗೊಪ್ಪುವ ಚಿತ್ರಗಳನ್ನು ಬರೆದುಕೊಟ್ಟರು. ಹೀಗೆ ಸಿದ್ಧಗೊಂಡ ಹಸ್ತಪ್ರತಿಗಳನ್ನು 
ನವಸಾಕ್ಷರರ ಬಳಿ ಕೊಂಡೊಯ್ದು ಅವರ ಮುಂದೆ ಪಠಿಸಿ ನಂತರ ಅವರ ಅಭಿಪ್ರಾಯ, ಪ್ರತಿಕ್ರಿಯೆಗಳನ್ನು 
ಅಳವಡಿಸಿ ಹಸ್ತಪ್ರತಿಯನ್ನು ಅಂತಿಮಗೊಳಿಸಲಾಯಿತು. ' 


ನಮ್ಮ ಬಹುಸಂಖ್ಯಾತ ಸಮುದಾಯ ಅನಕ್ಚರಸ್ಥರೇ ಹೊರತು ಅವಿದ್ಯಾವಂತರಲ್ಲ. ನೃಪತುಂಗ 
ಹೇಳುವಂತೆ ಅವರು "ಚದುರರ್‌ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ 
ಮತಿಗಳ್‌", ಅನುಭವದಲ್ಲಿ, ವಿವೇಕದಲ್ಲಿ, ವ್ಯವಹಾರದಲ್ಲಿ, ತಿಳುವಳಿಕೆಯಲ್ಲಿ ಆ ಜನ ಚದುರರು. 
ಹೀಗೆಂದು ಅವರನ್ನು ಅಕ್ಷರದಲಿತರನ್ನಾಗಿಯೂ ಉಳಿಸುವಂತಿಲ್ಲ. ಅವರಲ್ಲಿ ಅಕ್ಷರ ಕಲಿಯುವ 
ಸಾಮರ್ಥ್ಯವಿದೆ. ಕಲಿಸುವ ಹೊಣೆ ಸರ್ಕಾರಗಳ, ವಿಶ್ವವಿದ್ಯಾಲಯಗಳ ಮೇಲಿದೆ. ಈ ನಿಟ್ಟಿನಲ್ಲಿ 
ದೇಶದಾದ್ಯಂತ ಸಾಕ್ಷರತಾ ಆಂದೋಲನ ನಡೆಯುತ್ತಿದೆ. ಆದರೆ ಈ ಅಕ್ಷರ ಸಂಸ್ಕೃತಿಯ 
ಆಂದೋಲನದಲ್ಲಿ ಕಲಿತವರಿಗೆ ಮತ್ತು ಕಲಿಯುವವರಿಗೆ ಉತ್ತಮ ಗುಣಮಟ್ಟದ ಪುಸ್ತಕಗಳ 
ಅವಶ್ಯಕತೆ ಇದೆ. ಕಲಿತವರು ಮರೆಯದಂತೆ, ಕಲಿಕೆಯನ್ನು ಮುಂದುವರಿಸುವಂತೆ ನೋಡಿ 
ಕೊಳ್ಳುವುದು ಎಲ್ಲರ ಕರ್ತವ್ಯ. 


ಕನ್ನಡ ವಿಶ್ವವಿದ್ಯಾಲಯವು ನಾಡಿನ ಹಲವು ವಿದ್ವಾಂಸರೊಂದಿಗೆ ಸೇರಿ ನಡೆಸಿದ ಒಂದು ಸಾಮೂಹಿಕ 
ಪ್ರಯತ್ನದ ಫಲವಾಗಿ ಈ ಪುಸ್ತಕ ರೂಪತಾಳಿದೆ. ನವಸಾಕ್ಸರರು ಈ ಪುಸ್ತಕವನ್ನು ಪ್ರೀತಿಯಿಂದ 
ಸ್ಟೀಕರಿಸುತ್ತಾರೆಂದು ನಂಬಿದ್ದೇವೆ. ಈ ಯೋಜನೆಯ ಯಶಸ್ಸಿಗೆ ಕಾರಣರಾಗಿರುವ ಉನ್ನತ ಸಲಹಾ 
ಸಮಿತಿ ಹಾಗೂ ಸಂಪಾದಕ ಸಮಿತಿಯ ಸದಸ್ಯರಿಗೆ, ಲೇಖಕರಿಗೆ, ಕಲಾವಿದರಿಗೆ ಹಾಗೂ ಈ 
ಯೋಜನೆಯಲ್ಲಿ ಪ್ರತ್ಯಕ್ಷವಾಗಿ, ಪರೋಕ್ಸವಾಗಿ ನಮ್ಮೊಡನೆ ಪಾಲ್ಗೊಂಡವರೆಲ್ಲರಿಗೂ ನಮ್ಮ 
ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ವಿಶ್ವವಿದ್ಯಾಲಯದ ಮೇಲೆ ವಿಶ್ವಾಸವಿಟ್ಟು ಇಂತಹ ಒಂದು 
ಗುರುತರವಾದ ಯೋಜನೆಯನ್ನು ವಹಿಸಿಕೊಟ್ಟ ಲೋಕಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಶ್ರೀ 
ಲೂಕೋಸ್‌ ವಲ್ಲತ್ತರೈ ಅವರಿಗೆ ನನ್ನ ಕೃತಜ್ಞತೆಗಳು. ಓದುಗರು ಈ ಪುಸ್ತಕದ ಬಗ್ಗೆ ತಮ್ಮ 
ಅಭಿಪ್ರಾಯಗಳನ್ನು ತಿಳಿಸಿದರೆ ನಮ್ಮ ಪಠ್ಯಪುಸ್ತಕ ರಚನೆಗೆ ಉಪಯೋಗವಾಗುತ್ತದೆ. 


ಚಂದ್ರ ಶೇಖರ ಕಂಬಾರ 
ಕುಲಪತಿಗಳು 


